ಕರ್ನಾಟಕ ವಿಧಾನ ಪರಿಷತ್‌ 


ಉತ್ತರಿಸಬೇಕಾದ ದಿನಾಂಕ 19-03-2020 
ಉತ್ತರಿಸಬೇಕಾದ ಸಚಿವರು ಮಾನ್ಯ ಮುಖ್ಯ ಮಂತ್ರಿಗಳು 
ಕ್ರ.ಸಂ ಪ್ರಶ್ನೆ ಉತ್ತರ 


ಅ) | ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಜಿಲ್ಲೆಗಳ | ಈ ಯೋಜನೆಯಡಿ ರಾಯಚೂರು ಮತ್ತು ಯಾದಗಿರಿ 
(Aspirational District) ಯೋಜನೆಯಡಿ | ಜಿಲ್ಲೆಗಳು ಒಳಪಟ್ಟಿರುತ್ತದೆ, 

ರಾಜ್ಯದಲ್ಲಿ ಶೈಕ್ಷಣಿಕ ಆರೋಗ್ಯ ರಕ್ಷಣೆ 
(Health Car) ಮತ್ತು ಮೂಲಭೂತ 
ಸೌಕರ್ಯ (Infrastructure) ಕಲ್ಪಿಸುವ 
ಅಭಿವೃದ್ಧಿ ಕಾಮಗಾರಿಗಳಿಗೆ 'ಗುರುತಿಸಿರುವ 


ರಾಜ್ಯದ ಹಿಂದುಳಿದ ಜಿಲ್ಲೆಗಳು ಯಾವುವು; 


ಆ) | ರಾಜ್ಯದಲ್ಲಿ ಈ ಯೋಜನೆಯಡಿ | ಈ ಯೋಜನೆಯಡಿ ರಾಯಚೂರು ಮತ್ತು ಯಾದಗಿರಿ 
ಆಯ್ಕೆಯಾಗಿರುವ ಜಿಲ್ಲೆಗಳು ಯಾವುವು; | ಜಿಲ್ಲೆಗಳು ಆಯ್ಕೆಯಾಗಿರುತ್ತದೆ. 


(ಪೂರ್ಣ ವಿವರ ನೀಡುವುದು). 


1 


ಇ) | ಈ ಯೋಜನೆಯಡಿ ಆಯ್ದ ಜಿಲ್ಲೆಯಲ್ಲಿ | ರಾಯಚೂರು ಜಿಲ್ಲೆ: 

ಕೈಗೊಂಡಿರುವ ಅಭಿವೃದ್ಧಿ ಕಾಮಗಾರಿಗಳು ಈ ಯೋಜನೆಗೆ ಪ್ರತ್ಯೇಕ ಅನುದಾನ 

ಯಾವುವು; ಈ ಕಾಮಗಾರಿಗಳಿಗೆ ಒದಗಿಸಿರುವ ನಿಗಧಿಪಡಿಸಿರುವುದಿಲ್ಲ, ಬದಲಾಗಿ ಶಿಕ್ಷಣ, ಆರೋಗ್ಯ ಮತ್ತು 

ಅನುದಾನವೆಷ್ಟು; ಈ ಕಾಮಗಾರಿಗಳ ಪ್ರಗತಿ | ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ 

ಒಳಗೊಂಡಂತೆ ಸಂಪೂರ್ಣ ಮಾಹಿತಿ ನೀಡುವುದು | ಯೋಜನೆಗಳೊಂದಿಗೆ Convergence ಮೂಲಕ 

ಯೋಜನೆಗಳನ್ನು ಅನುಷ್ಠಾನಗೊಳಿಸಲಾಗುತ್ತದೆ. 

ಯಾದಗಿರಿ ಜಿಲ್ಲೆ; 

1. ಯಾದಗಿರಿ ನಗರದಲ್ಲಿ ವೈದ್ಯಕೀಯ ಕಾಲೇಜು 
ಮಂಜೂರಿಯಾಗಿರುತ್ತದೆ, 

2. ಶಹಾಪುರ ನಗರದಲ್ಲಿ ವಸತಿ ಮಾದರಿ ಪದವಿ ಕಾಲೇಜು 
ಮಂಜೂರಿಯಾಗಿರುತ್ತದೆ. 

3. ಯಾದಗಿರಿ ಜಿಲ್ಲೆಯಲ್ಲಿ ಭಾರತೀಯ ಜೈನ್‌ ಸಂಘಟನೆ 
ಹಾಗೂ ಶ್ರೀಕ್ಷೇತ್ರ ಧರ್ಮಸ್ಥಳ ಇವರ ಸಹಭಾಗಿತ್ವದಲ್ಲಿ 
ಕೆರೆ ಹೂಳೆತ್ತುವ ಕಾರ್ಯಕ್ರಮವನ್ನು 


ಹಮ್ಮಿಕೊಂಡಿರುತ್ತಾರೆ. 


et 
2 
[©] 
& 
[C3 
A 


ಉತ್ತರ 


. ಅಟಲ್‌ ಜ್ಯೋತಿ ಯೋಜನೆಯು ಯಾದಗಿರಿ ಜಿಲ್ಲೆಯ 


ಮಾನ್ಯ ಸಂಸದರ ಕ್ಷೇತ್ರಕ್ಕೆ ಒಳಪಡುವ ಹಳ್ಳಿಗಳಲ್ಲಿ 
ಸೋಲಾರ್‌ ಬೀದಿ ದೀಪಗಳನ್ನು ಅಳವಡಿಸಲು 
ಈಗಾಗಲೇ ಕೇಂದ್ರ ಸರ್ಕಾರದಿಂದ ಅನುಮೋದನೆ 
ನೀಡಿದ್ದು, ಬೀದಿ ದೀಪಗಳನ್ನು ಅಳವಡಿಸುವ ಕಾರ್ಯ 


ಪ್ರಗತಿಯಲ್ಲಿರುತ್ತದೆ. 


. ಸಾರ್ವಜನಿಕ ಪಲಯದ ಉದ್ಯಮಗಳನ್ನು ಅಭಿವೃದ್ಧಿ 


ಮೂಲಕ ಯಾದಗಿರಿ ಜಿಲ್ಲೆಗೆ BEL, MRPL, C೦, 
ANTRIX Corporation & HPCL ಪತಿಯಿಂದ ನಿಧಿಯನ್ನು 
ನಿಗದಿಪಡಿಸಲಾಗಿದೆ, 


. ಯಾದಗಿರಿ ಜಿಲ್ಲೆಗೆ ನೀತಿ ಆಯೋಗದಿಂದ ರೂ:3.00 


ಕೋಟಿಗಳ ಅನುದಾನ ಬಿಡುಗಡೆಯಾಗಿರುತ್ತದೆ, 


ಸಂಖ್ಯೆ:ಪಿಡಿಎಸ್‌ 7 ಐಪಿಆರ್‌ 2020 


(ಬಿ.ಎಸ್‌.ಯಡಿಯೂರಪ್ಪ) ೨ 


ಮಾನ್ಯ ಮುಖ್ಯ ಮಂತ್ರಿಗಳು 


